ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1252 
ಸದಸ್ಯರ ಹೆಸರು. ಶ್ರೀ ಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸ ಬೇಕಾದ ದಿನಾಂಕ 21.12.2018 


ಉತ್ತರಿಸಬೇಕಾದ ಸಚಿವರು 


ಮಾನ್ಯ ನಗರಾಭಿವೃದ್ಧಿ ಹಾಗೂ ವಸತಿ ಸಚಿವರು 


ಕಮ 
Wa ಪ್ರ K | ಉತ್ತರಗಳು 
ಸಂಖ್ಯೆ ಪ್ರಶ್ನೆಗಳು ತ್ತ 
ಅ) |ನಗರ ಭೂ ಪರಿಮಿತಿ ಕಾಯಿದೆ ಯಾವಾಗಿನಿಂದ ನಗರ ಭೂ ಪರಿಮಿತಿ ಕಾಯಿದೆ 1976, ದಿನಾಂಕ: 
ಜಾರಿಯಲ್ಲಿದೆ; ಅದರಂತೆ ಯಾವ ಯಾವ ಜಿಳ್ಳೆಯಲ್ಲಿ | 17-02-1976 ರಿಂದ ಜಾರಿಗೆ ಬಂದಿತ್ತು. 
ಎಷ್ಟೆಷ್ಟು. ಭೂಪರಿಮಿತಿ ಜಾರಿಯಲ್ಲಿದೆ: (ಜಿಲ್ಲಾವಾರು ಕಂದಾಯ ಇಲಾಖೆಯ ಸುತ್ತೋಲೆ ಸಂಖ್ಯೆ: 
ಮಾಹಿತಿ ನೀಡುವುದು) RD 39 AQW 76. ದಿನಾಂಕ: 11-05-1976ರನ್ನಯ 
ಈ ಕೆಳಗಿನಂತೆ ಭೂಪರಿಮಿತಿಯು ಜಾರಿಯಲ್ಲಿತ್ತು. 
ಸಾಗ ಇನ್ಸ್‌ 1 ಭೂಪಂಮತಿಬ್ಟೀರ್ಣ 
1. ಬೆಂಗಳೂರು 1000 ಚ.ಮೀ 
2. ಮೈಸೊರು 1500 ಚ.ಮೀ 
3. ಹುಬ್ಬಳ್ಳಿ- 1500 ಚ.ಮೀ 
ಧಾರವಾಡ 
4 ಮಂಗಳೂರು 2000 ಚ.ಮೀ 
15. [ಚಿಳಗಾಂ 2000 ಚರಿ 
ಸದರಿ ಕಾಯ್ದೆ ದಿನಾಂಕ: 08-07-1999ರಂದು 
ನಿರಸನ(ಣೀpೀ೩)) ಆಗಿರುತ್ತದೆ. 
ಆ) | ಒಂದೊಂದು ಪ್ರದೇಶಕ್ಕೆ ಒಂದೊಂದು ರೀತಿ ಭೂ ಪರಿಮಿತಿ ನಗರ ಭೂ ಪರಿಮಿತಿ ಕಾಯಿದೆಯು 1999 ರಲ್ಲಿ 


ಜಾರಿಯಲ್ಲಿರುವುದಕ್ಕೆ ಸ್ವಷ್ಟವಾದ ಕಾರಣಗಳೇನು? 


ನಿರಸನಗೊಂಡಿರುವ ಕಾರಣ ಈ ಪ್ರಶ್ನೆ ಉದ್ದವಿಸುವುದಿಲ್ಲ. 


ಸಂ ನಅಇ 39 ಯುಎಲ್‌ ಸಿ 2018. 


